ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 05-03-2021 ಪ್ರಶ್ನೆ ಸಂಖ್ಯೆ: 114 (612) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 

ಉತರಿಸುವ ಸಚಿವರು: ತೋಟಿಗಾರಿಕ ಮತ್ತು ರೇಷ್ಮೆ ಸಚಿವರು 


ಕರ್ನಾಟಕ ರಾಜ್ಯ ರೇಷ್ಟೋದ್ಯಮ ಆಯುಕರ ಕಚೇರಿಯಲ್ಲಿ 19.89 ಕೋಟಿಗಳ ಅವ್ಯವಹಾರ 


ವಷಯ: ರಿತು 


(ಅ) ಕರ್ನಾಟಕ ರಾಜ್ಯ ರೇಷ್ಟೋದ್ಯಮ ಆಯುಕರ ಕಚೇರಿಯಲ್ಲಿ 19.89 ಕೋಟಿ 
ರೂ.ಗಳ ಅವ್ಯವಹಾರ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ಮೊತ್ತವು ಬಳಕೆಯಾಗದೆ ಉಳಿತಾಯ ಖಾತೆಯಲ್ಲಿದ್ದರೂ ಭಾರತ ಸರ್ಕಾರಕ್ಕೆ 
ಬಳಕೆ ಪ್ರಮಾಣ ಪತ್ರವನ್ನು ಯಾವ ಆಧಾರದಲ್ಲಿ ಸಲ್ಲಿಸಲಾಗಿದೆ; ಈ ಕ್ರಮವು 
ನಿಯಮಬಾಹಿರವಲ್ಲವೆ ; (ವಿವರ ನೀಡುವುದು) 


(ಇ) ಬಳಕ ಆಗದ ಮೊತ್ತವನ್ನು ಸರ್ಕಾರಕ್ಕೆ ಅಧ್ಯರ್ಪಣೆ ಮಾಡದಿರಲು 
ಕಾರಣಗಳೇನು; 


(ಈ) ಸರ್ಕಾರದ ನಿಧಿಯನ್ನು ಸ್ಟೀಪ್‌-ಇನ್‌, ಸ್ಲೀಪ್‌ ಔಟ್‌ ಖಾತೆಯಲ್ಲಿಡದೆ ಉಳಿತಾಯ 
ಖಾತೆಯಲ್ಲಿಟ್ಟಿರುವುದರಿಂದ ಆದ ರೂ. 110.76 ಲಕ್ಷಗಳ ನಷ್ಟಕ್ಕೆ ಯಾರು 
ಹೊಣೆಗಾರರು ; ಈ ನಷ್ಟವನ್ನು ಸಂಬಂಧಿತ ಅಧಿಕಾರಿಯಿಂದಲೇ ವಸೂಲು 
ಮಾಡಲು ಕೈಗೊಂಡ ಕ್ರಮಗಳೇನು? 


